100 


ದ ರಿಫ್ಲೆಕ್ಸಿವ್‌ ಲರ್ನರ್‌: ಸೀಯಿಂಗ್‌ "ಮಿಸ್ಟ್‌ ಟೇಕ್‌' ಇನ್‌ £ 
@ [e) 


ಇಂದಿರಾ ವಿಜಯಸಿಂಹ 


ವಿದ್ಯಾರ್ಥಿಗಳು ಮಾಡುವ ತಪ್ಪುಗಳು ಬಹುಬಾರಿ ಒಂದು ಬಗೆಯ 
ಕಿರಿಕಿರಿ, ಹತಾಶೆ ಮತ್ತು ಕೆಲವೊಮ್ಮೆ ಕೋಪಕ್ಕೂ ಕಾರಣವಾಗುತ್ತದೆ. 
ನಮ್ಮಲ್ಲ ಅನೇಕರಿಗೆ ಶಾಲಾ ವರ್ಕ್‌ ಪುಸ್ತಕದಲ್ಲ ನಮ್ಮ ತಪ್ಪುಗಳನ್ನು 
ಬಹಳ ಗಾಢವಾದ ಕೆಂಪು ಶಾಲುಲುಂದ ಎತ್ತಿ ತೋರಿಸಿದ 
ಗುರುತುಗಳು ಭಯಭೀತರಾಗಿ, ಅಪಮಾನಿಸಿದ, ಮೂರ ಎಂಐ 
ಭಾವನೆಯನ್ನು ಉಂಟುಮಾಡಿದ ನೆನಹಗಳವೆ. ಆದಾಗ್ಯೂ, 
ದೋಷಗಳನ್ನು ಕಅಕಾ ಪ್ರಕ್ರಿಯೆಯ ಒಂದು ಭಾಗವಾಗಿ 
ಕಾಣಬೇಕಾದ ಅಗತ್ಯವಿದೆ. ಈ ದೋಷಗಳು ಶಿಕ್ಷಕರು ಮತ್ತು 
ವಿದ್ಯಾರ್ಥಿಗಳಬ್ಬರಲ್ಲೂ ಅನೇಕ ಒಳನೋಟಗಳನ್ನು ನೀಡಬಲ್ಲದು. 
“ಒಂದೆಡೆ, ಕಲಕಾರ್ಥಿಗಳಗೆ ತಪ್ಪುಗಳ೦ದ ನೇರ 
ಪ್ರಯೋಜನವಾದರೆ, ಶಿಕ್ಷಕರು ಕೂಡ ತಪ್ಪುಗಳಂದ ಅಮೂಲ್ಯ 
ಮಾಹಿತಿಯನ್ನು ಗಳಸುತ್ತಾರೆ. ತಷ್ಟುಗಳತ್ತ ಸಹಿಷ್ಣುತೆಯುದ್ದರೆ. 
ವಿದ್ಯಾಥಿಗಳು ಕ್ರಿಯಾಶೀಲರಾಗಿ, ಪ್ರಯೋಗಶೀಲರಾಗಿ, 
ಸಕಾರಾತ್ಮಕ  ಚಟುವಟಕೆಗಳಲ್ಲ ಸಕ್ರಿಯರಾಗುವಂತೆ 
ಉತ್ತೇಜಸುತ್ತದೆ. "ಕಡಿಮೆ ಆಸಕ್ತಿಯ ಕಅಕಾ ಸನ್ನಿವೇಶಕ್ಕಂತಲೂ, 
ಹೆಚ್ಚನ ಆಸಕ್ತಿಯ ಪರಿಸ್ಥಿತಿಗಕಲ್ಲ ಪ್ರಶಸ್ತವಾದ ಕಾರ್ಯಕ್ಷಮತೆಯು 
ಗುರಿಯಾಗಿದ್ದಲ್ಲ ಯಾವುದೇ ತಪ್ಪುಗಳಾಗದಂತೆ 
ನೋಡಿಕೊಳ್ಳುವುದಕ್ಕಿಂತಲೂ, ತಪ್ಪುಗಳನ್ನು ಮಾಡಲು ಮತ್ತು 
ಅವನ್ನು ಸರಿಪಡಿಸಲು ಅನುಮತಿಸುವುದು ಮತ್ತು ಕೆಲವೊಮ್ಮೆ 
ಪ್ರೋತ್ಸಾಹಿಸುವುದು ಉತ್ತಮ'. (ಲರ್ನಿಂಗ್‌ ಪ್ರಮ್‌ ಎರರ್‌ 
ಆನ್ಕುಯಲ್‌ ರಿವ್ಯು ಆಫ್‌ ಸೈಕಾಲಜ)' 


"ಯಾವುದೇ ತಪ್ಪುಗಳು ಸಂಭವಿಸದಿರುವ ಪರಿಸ್ಥಿತಿಗಿಂತಲೂ 
ತಪ್ಪುಗಳನ್ನು ಮಾಡಲು ಜಟ್ಟು ಮತ್ತು ಅವುಗಳನ್ನು 
ಸರಿಪಡಿಸುವಂತಹದ್ದು ಸಂಗತಿಯ ಬಣ್ಣೆ ಬಹಳ ಉತ್ತಮ ಗ್ರಹಿಕೆಗೆ 
ಎಡೆಮಾಡಿಕೊಡುತ್ತದೆ" ಎಂದು ಎಅನರ್‌ ಡಕ್‌ವರ್ತ್‌ ತಮ್ಮ ದಿ 
ಹ್ಯಾವಿಂಗ್‌ ಆಫ್‌ ವಂಡರ್‌ಘುಲ್‌ ಐಡಿಯಾಸ್‌ ಎಂಬ ಮಹತ್ವದ 
ಮುಸ್ತಕದಲ್ಲ ಹೇಳದ್ದಾರೆ. 


ಶಿಕ್ಷಕರು ವಿದ್ಯಾರ್ಥಿಗಳ ತಪ್ಪುಗಳ ಬದ್ಗೆ ವ್ಯವಸ್ಥಿತವಾಗಿ ಅಧ್ಯಯನ 
ಮಾಡಿದರೆ, ವಿದ್ಯಾರ್ಥಿಗಳ ಚಿಂತನಾಕ್ರಮದ ಬಗ್ಗೆ ಉತ್ತಮ 
ತಿಳುವಳಕೆಯನ್ನು ಹೊಂದುತ್ತಾರೆಯೇ? ತಮ್ಮ ತಪ್ಪುಗಳನ್ನು 
ಗುರುತಿಸಿ ವಿಶ್ಲೇಷಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಪಾಹಿಸುವ 
ಮೂಲಕ ಶಿಕ್ಷಕರು ವಿದ್ಯಾರ್ಥಿಗಳಗೆ ತಪ್ಪುಗಅ೦ದ ಕಲಯಲು 
ನೆರವಾಗಬಲ್ಲರೇ? ಈ ಕೆಲವು ಪ್ರಶ್ನೆಗಳನ್ನು 'ರಿಫ್ಲೆಕ್ಸಿವ್‌ ಲರ್ನರ್‌' 
ಪುಸ್ತಕದಲ್ಲ ಚರ್ಚಿಸಲಾಗಿದೆ. ತಮ್ಯ ವಿದ್ಯಾರ್ಥಿಗಳ ತಪ್ಪುಗಳನ್ನು 
ವಿಶ್ಲೇಷಿಸಿದ ನಾಲ್ದು ಶಿಕ್ಷಕರ ಅನುಭವಗಳನ್ನು ದಾಖಲಅಸಿದ ಒಂದು 
ಒಳನೋಟವುಳ್ಳ ಪುಸ್ತಕ ಇದಾಗಿದೆ. ಈ ವಿಶ್ಲೇಷಣಿಯ 
ಪ್ರಕ್ರಿಯೆಯಲ್ಲ ಶಿಕ್ಷಕರು ತಮ್ಮದೇ ಅಭ್ಯಾಸಗಳು. ವಿದ್ಯಾರ್ಥಿಗಳ 
ಬಣ್ದೆ ಅವರಿಗಿರುವ ಕಲ್ಪತ ವಿಚಾರಗಳು. ಗ್ರಹಿಕೆಗಳು ಮತ್ತು 
ಪರಿಕಲ್ಪನೆಗಳ ಬಣ್ಣೆ ಗಾಢವಾಗಿ ಕೂಡಾ ಆಲೋಚಿಸಲು 
ಪ್ರಾರಂಭಸುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಈ ಪುಸ್ತಕವು ಕಾರ್ಯನಿರತ ಶಿಕ್ಷಕರಿಗೆ ಚಿಂತಿಸಲು ಸಾಕಷ್ಟು 
ವಿಷಯಾಂಶಗಳನ್ನು ಒದಗಿಸುತ್ತದೆ. ಅಲ್ಲದೆ ಕ್ಲಿಷ್ಟ ಪರಿಭಾಷೆಗಳಂದ 
ಮುಕ್ತವಾಗಿದ್ದು. ಮುದ ನೀಡುವಂತಿದೆ. ಈ ಪುಸ್ತಕದ 
ಮುನ್ನುಡಿಯಲ್ಲ ಕಮಲಾ ಮುಕುಂದರವರು, ಮನೋವಿಜ್ಞಾನ” 
ಪದವು ಈ ಪುಸ್ತಕದೆಲ್ಲೆಡೆ ಕಂಡುಬರುತ್ತದೆಯಾದರೂ ಅದು ಎಲ್ಲೂ 
ಉಲ್ಲೇಖಗೋೊಂಡಿಲ್ಲ (ಉಲ್ಲೇಜಬತ ಶೀರ್ಷಿಕೆಂಶು ಬಾಗದಲ್ಲ 
ಹೊರತುಪಡಿಸಿ) ಎಂದು ಬರೆದಿದ್ದಾರೆ. 


ಶೈಕ್ಷಣಿಕ ಸಂಶೋಧನಾ ಲೇಖನಗಳಲ್ಲ ಸಾಮಾನ್ಯವಾಗಿ 
ಕಂಡುಬರುವ 'ನಿಯಂತ್ರಕ ದ್ರಹಿಕೆ', 'ಶಿಷ್ಹಾಚಾರಗಳು' ಮತ್ತು 
"ನಿಯಂತ್ರಣ ಗುಂಪುಗಳು” ("Monitoring comprehension’, 
‘protocols’ and ‘control groups’) ಏಂಬಂತಹ ಪದಗಳು ಅ 
ಮುಸ್ತಕದಲ್ಲ ನಿಮಗೆ ಎದುರಾಗುವುದಿಲ್ಲ. ಅಂತಹ ಸಂಶೋಧನಾ 
ಲೇಖನಗಳು ಲೇಖಕರಿಗೆ ಶೈಕ್ಷಣಿಕ ಲಾಭಗಳನ್ನು. ಪದವಿಗಳನ್ನು 
ಅಥವಾ ಶೈಕ್ಷಣಿಕ ಯಶಸ್ಸಿನ ಮೆಟ್ಟಲನ್ನು ಏರಲು ನೆರವಾಗ- 
ಬಹುದೇನೋ. ಆದರೆ ಅವು ತಮ್ಮ ಕೆಲಸದಲ್ಲೇ ತಲ್ಲೀನರಾದ 
ಕ್ರಿಂಯಾಶೀಲ ಶಿಕ್ಷಕರಿಗೆ ಹೆಚ್ಚೇನೂ ನೀಡುವುದಿಲ್ಲ. ಈ 
ಅಂಶದಲ್ಲಯೇ ಪುಸ್ತಕದ ಸೌಂದರ್ಯ ಅಡಗಿದೆ. ಈ ಪುಸ್ತಕವು 
ಸಕ್ರಿಯವಾಗಿರುವ ಶಿಕ್ಷಕರನ್ನು ಉದ್ದೇಶಿಸಿದ್ದು. ಅವರಿಗೆ ಸಾಕಷ್ಟು 
ರೀತಿಯಲ್ಲ ನೆರವಾಗುತ್ತದೆ. ಈ ಪುಸ್ತಕವನ್ನು ಓದಿದ ನಂತರ, ಹೆಚ್ಚನ 
ಶಿಕ್ಷಕರು ತಮ್ಯ ತರಗತಿಗಳ ಇಂತಹುದೇ ಪ್ರಯೋಗಗಳನ್ನು 
ಉತ್ಸಾಹದಿಂದ ಕೈಗೊಳ್ಳುವರೆ೦ದು ಮತ್ತು ಈ ಪ್ರಕ್ರಿಯೆಯಲ್ಲ ತಮ್ಮ 
ಉದ್ಯೋಗವನ್ನು ಹೆಚ್ಚು ಆಸಕ್ತಿದಾಯಕವಾಗಿ ಮತ್ತು ಅತ್ಯಂತ 
ತೃಪ್ತಿದಾಯಕವಾಗಿ ಕಂಡುಕೊಳ್ಳುತ್ತಾರೆಂದು ನಾನು ಭಾವಿಸುತ್ತೇನೆ. 


ಈ ಪುಸ್ತಕದಲ್ಪ ಇಬ್ಬರು ಇಂದ್ಲಿಷ್‌ ಶಿಕ್ಷಕರು ಮತ್ತು ಇಬ್ಬರು ಗಣಿತದ 
ಶಿಕ್ಷಕರು ಕೈಗೊಂಡ ಕ್ರಿಯಾ ಸಂಶೋಧನೆಯ ಅಧ್ಯಯನವನ್ನು 
ಮತ್ತು ಅವರ ಶೋಧನೆ ಮತ್ತು ಫಅತಗಳನ್ನು ಮುದ ನೀಡುವ 
ರೀತಿಯಲ್ಲ ನಿರೂಪಿಸಲಾಗಿದೆ. ಪ್ರತಿಯೊಬ್ಬ ಶಿಕ್ಷಕರ ಕಾರ್ಯವನ್ನು 
ಪ್ರತ್ಯೇಕ ಅಧ್ಯಾಯಗಳಲ್ಲ ನಿರೂಪಿಸಲಾಗಿದೆ. ಮೂವರು ಶಿಕ್ಷಕರ 
ಕಾರ್ಯವನ್ನು ನೀರಜ ರಾಘವನ್‌ ನಿರೂಪಿಸಿದರೆ, ಶಿಕ್ಷಕರಲ್ಪ 
ಒಬ್ಬರಾದ ಕಾಂಚನಾರವರು ತಮ್ಮ ಕೆಲಸವನ್ನು ಸಂಶೋಧನಾ 
ಅಧ್ಯಯನದ ರೂಪದಲಿ ಬರೆದಿದ್ದಾರೆ. ಪ್ರಾರಂಭದಲ್ಲಿ 
ಪರಿಚಯಾತ್ಮಕ ಅಧ್ಯಾಯವಿದ್ದು ಇಲ್ಲ ಸಂದರ್ಭ ಹಾಗೂ 
ಹಿನ್ನೆಲೆಯನ್ನು ತಿಆಸಲಾಗಿದೆ. ನಂತರ ಈ ನಾಲು ಅಧ್ಯಾಯಗಳು 
ಪ್ರಾರಂಭವಾಗುತ್ತವೆ. ಮುಕ್ತಾಯದ ಅಧ್ಯಾಯವು ನಾಲ್ದು 
ನಿರೂಪಣಿಯನ್ನು ಹೊಂದಿದ್ದು. ಇಡೀ ಪ್ರಕ್ರಿಯೆಯ 
ಪಕ್ಷಿನೋಟವನ್ನು ಒದಗಿಸುತ್ತದೆ. 


ಕಾಂಚನಾ ಅವರು ಹೇಳುವಂತೆ, ಪುಸ್ತಕವು ವಿಫುಲ ಉದಾಹರಣಿಗಳ 
ಮೂಲಕ, 'ಶಿಕ್ಷಕ-ಸಂಶೋಧಕರು ವಿದ್ಯಾರ್ಥಿಯ ಕೆಲಸದಲ್ಲಿ 
ತಪ್ಪುಗಳನ್ನು ಗುರುತಿಸುವುದರ ಬದಲು (ವಿದ್ಯಾರ್ಥಿಗೆ ತಪ್ಪು 
ಮಾಡದಿರುವುದು ಹೇಗೆಂದು ಕಲಸಲು) ವಿದ್ಯಾರ್ಥಿಂರು 
ಆಲೋಚನಾ ವಿಧಾನದ ಬಗ್ಗೆ ಉತ್ತಮವಾದ ತಿಳುವಳಕೆ ಪಡೆಯಲು 


ತಪ್ಪುಗಳನ್ನು ವಿಶ್ಲೇಷಿಸುವತ್ತ ಹೇಗೆ ಬದಲಾದರೆಂದು ವಿವರಿಸುತ್ತದೆ. 
ಈ ಎಲ್ಲಾ ನಾಲ್ವರು ಶಿಕ್ಷಕರು ವಿದ್ಯಾರ್ಥಿಗಳಗೆ ತಮ್ಮ ಸ್ವಂತ 
ಆಲೋಚನೆಯ ಬಗ್ಗೆ ಅರಿವು ಹೊಂದಲು. ತಮ್ಮ ತಪ್ಪುಗಳನ್ನು 
ಕಂಡುಹಿಡಿಯಲು ಸಹಾಯ ಮಾಡುತ್ತಾ ಆ ಮೂಲಕ, ತಮ್ಮ ಪ್ಲಂತ 
ಕಲಕೆಯ ಬಣ್ಣೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಲ್ಲ 
ಸಶಕ್ತರಾಗುವಂತೆ ಮಾಡುತ್ತಾರೆ. ಶಿಕ್ಷಕರ ಈ ಕ್ರಿಯಾ 
ಸಂಶೋಧನೆಯ ಪರಿಣಾಮವಾಗಿ, ವಿದ್ಯಾರ್ಥಿಗಳು ತಮ್ಮ 
ಸಾಮರ್ಥ್ಯಗಳ ಬಗ್ಗೆ ಹೆಚ್ಚು ಆತ್ಕವಿಶ್ವಾಸ ಹೊಂದಿದ್ದಾರೆ ಮತ್ತು 
ಅವರಲ್ಲ ಹಲವರು ಪಠ್ಯವಿಷಯದ ಬಗ್ಗೆ ಹೆಚ್ಚಿನ ತಲ್ಲೀನತೆ ಹಾಗೂ 
ಆಸಕ್ತಿ ಹೊಂದಿದ್ದಾರೆ. ಪ್ರೇರಣಾ, ಮೈಕೆಲ್‌, ಗೋಪಿ ಮತ್ತು 
ಕಾಂಚನಾ ಎಂಬ ಈ ನಾಲ್ವರು ಶಿಕ್ಷಕರು ಮಕ್ಷಳ ತಪ್ಪುಗಳ ಬಗ್ಗೆ 
ಗೆಂಭೀರವಾಗಿ ಅಧ್ಯಯನ ಮಾಡಲು ಪ್ರಾರಂಭಸಿ, ಅದರ 
ಆಧಾರದಲ್ಲ ತರಗತಿ ಕಾರ್ಯತಂತ್ರವನ್ನು ಸ್ಥೂಲವಾಗಿ ರೂಪಿಸಲು 
ಮುಂದಾದರು. ಅವರೆಲ್ಲರೂ ಅನಿವಾರ್ಯವಾಗಿ ವಿದ್ಯಾರ್ಥಿಗಳ 
ತಪ್ಪುಗಳನ್ನು ವರ್ಗೀಕರಿಸಲು ಪ್ರಾರಂಭಸಿ ಅವುಗಳ ವಿನ್ಯಾಸವನ್ನು 
ಗಮನಿಸಲು ಮುಂದಾದರು. ನಂತರ ಅವರು ತಪಷ್ಪುಗಳತ್ತ 
ವಿದ್ಯಾರ್ಥಿಗಳ ಗಮನ ಮತ್ತು ಆಸಕ್ತಿಯನ್ನು ಸೆಳೆಯಲು 
ಪ್ರಯತ್ನಿಸಿದರು. ಕೊನೆಗೆ ಅವರು ವಿದ್ಯಾರ್ಥಿಗಳಗೆ ತಾವೇ ತಮ್ಮ 
ತಪ್ಪುಗಳನ್ನು ಗುರುತಿಸಲು. ವಿಶ್ಲೇಷಿಸಲು ಮತ್ತು ಅವುಗಳ೦ಂದ 
ಹೊರಬರಲು ಸಾಕಷ್ಟು ಸಮಯವನ್ನು ಮತ್ತು ಅಭ್ಯಾಸಗಳನ್ನು 
ನೀಡಿದರು. ಕೆಲವು ತಪ್ಪುಗಳು ವಿದ್ಯಾರ್ಥಿಗಳಲ್ಲ ಪದೇಪದೇ 
ಮರುಕಳಸುವಂತೆ ಕಂಡುಬಂದರೆ, ವಿದ್ಯಾರ್ಥಿಗಳಲ್ಲ ಇನ್ನೂ ಕೆಲವು 
ನಿರ್ದಿಷ್ಟ ವಿನ್ಯಾಸದ ತಪ್ಪುಗಳರುವುದನ್ನು ಅವರು ಕಂಡುಕೊಂಡರು. 


5ನೇ ತರಗತಿಗೆ ಇಂದ್ಲಿಷ್‌ ಕಅಸುವ ಪ್ರೇರಣಾ ಮತ್ತು ೨ ಮತ್ತು 10 
ತರಗತಿಗಳಗೆ ಗಣಿತವನ್ನು ಕಲಅಸುವ ಕಾಂಚನಾ ಇವರಿಬ್ಬರೂ. 
ತಪ್ಪುಗಳ ವಿಂಗಡಣೆ ಯೋಜನೆಯೊಂದನ್ನು ಬಳಸಿ, ವಿದ್ಯಾರ್ಥಿಗಳು 
ತಮ್ಮ ತಪ್ಪುಗಳನ್ನು ವಿಶ್ಲೇಷಿಸಲು ನೆರವಾದರು. ಎಂಟನೇ ತರಗತಿಗೆ 
ಇಂದ್ದಿಷ್‌ ಕಲಅಸುವ ಮೈಕೆಲ್‌. ತಪ್ಪುಗಳನ್ನು ಗುರುತಿಸುವ ಮತ್ತು 
ಅವನ್ನು ವಿಭಜಸಲು ವಿದ್ಯಾರ್ಥಿಗಳಗೆ ನೆರವಾಗುವಂಥ 
ಕಾಂಚನಾರಿಗೆ ಸಮಾನವಾದ ಅನುಭವವನ್ನು ಹೊಂದಿದ್ದರು. 
ಮೈಕೆಲ್‌ ಅವರು, ವಿದ್ಯಾರ್ಥಿಗಳ ವರ್ಕ್‌ಬುಕ್‌ನ ಅಂಚಿನಲ್ಪ 
ತಪ್ಪುಗಳನ್ನು ಸೂಚಿಸುವ ತಂತ್ರವನ್ನು ಕಂಡುಕೊಂಡು. 
ಸುಳವುಗಳನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳಗೆ ತಮ್ಮ 
ತಪ್ಪುಗಳನ್ನು ಅರಿಯಲು ನೆರವಾದರು. ಕಾಂಚನಾರವರು 
ವಿದ್ಯಾರ್ಥಿಗಳ ಜೊತೆಗೆ ವೈಯಕ್ತಿಕ ಮಾತುಕತೆಯ್ಪ್ಲ ತೊಡಗಿ 
ಅವರಿಗೆ ತಮ್ಮ ತಪ್ಪುಗಳನ್ನು ವರ್ಗೀಕರಿಸಲು ಸೂಚಿಸಿದರು. 
ಸಂಬಂಧಪಟ್ಟ ವಿದ್ಯಾಧ್ಥಿಯ ಜೊತೆಗೆ ಚರ್ಚಿಸಿದ ನಂತರ ತಪ್ಪನ್ನು 
ತಾವು ವರ್ಗೀಕರಿಸಿದ ರೀತಿಯನ್ನು ಬದಲಸಬೇಕಾಗಿ ಬಂದದ್ದು 
ಕುತೂಹಲಕಾರಿ ವಿಷಯ. 


ಎಲ್ಲ ನಾಲ್ದು ಪ್ರಕರಣಗಳಕಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತಮ್ಯ 
ಆಲೋಚನಾ ಪ್ರಕ್ರಿಯೆಯ ಬಣ್ಣೆ ಹೆಚ್ಚನ ಒಳನೋಟಗಳನ್ನು 
ಪಡೆದಂತೆ ಕಂಡುಬಂದಿತು. ಕ್ರಿಯಾ ಸಂಶೋಧನೆಯಲ್ಲ ರೂಪಿಸಿದ 
೨ ಪ್ರಯೋಗಗಳ ಸರಣಿಯಲ್ಲ ಗಣಿತದ ಸಮಸ್ಯೆಗಳ ಮೂಲಕ 
ಮಕ್ಕಳು ಹೇಗೆ ಯೋಚಿಸುತ್ತಾರೆ ಎಂಬ ಆಕರ್ಷಕ ಅನ್ನೇಷಣೆಯನ್ನು 
ಆ, ೨, 1೦ನೇ ತರಗತಿಗಳಗೆ ಗಣಿತವನ್ನು ಕಲಅಸುವ ಗೋಪಿಯವರು 
ಕಂಡುಕೊಂಡರು. ಅವರು ತಮ್ಮ ಪರಿಹಾರ ಪ್ರಕ್ರಿಯೆಯನ್ನು ನಾಲ್ಲು 
ಹಂತಗಳಾಗಿ ವಿಂಗಡಿಸಿದರು ಮತ್ತು ಪ್ರತಿ ಹಂತವನ್ನು ಹೇಗೆ 
ನಿಭಾಯುಸುವುದೆಂದು ಹುಡುಕಲು ವಿದ್ಯಾರ್ಥಿಗಳು ವ್ಯವಸ್ಥಿತವಾಗಿ 
ಕೆಲಸ ಮಾಡುವಂತೆ ಮಾಡಿದರು. ಅವರ ಕೆಲಸದ ವಿವರಗಳು 
ಹಿದಲು ಬಹಳ ಆಕರ್ಷಕವಾಗಿದೆ. ಮೇಲ್ನೋಟದ ತಪ್ಪುಗಳನ್ನು 


ತಡೆಯಲು ವಿದ್ಯಾರ್ಥಿಗಳಗೆ ನೆರವಾಗುವುದು ತನ್ಯೂಲಕ 
ವಿದ್ಯಾರ್ಥಿಗಳು ವ್ಯವಸ್ಥಿತವಾಗಿ ಸಮಸ್ಯೆಯ ಬಗ್ಗೆ ಅರಿಯುವಂತೆ ಈ 
ಇಬ್ಣರೂ ಗಣಿತದ ಶಿಕ್ಷಕರು ಕಾರ್ಯತಂತ್ರವನ್ನು ರೂಪಿಸಿದರು. 
ಇವರಿಬ್ಬರೂ. ವಿದ್ಯಾರ್ಥಿಗಳು ತಮ್ಮ ಆಲೋಚನೆಯನ್ನು 
ಅರಿಯುವಂತೆ ಸಹಾಯ ಮಾಡುವಲ್ಲ ಹೆಚ್ಚಾಗಿ 
ಯಶಸ್ವಿಯಾಗಿದ್ದಾರೆಂದು ಇಲ್ಲ ತೋರುತ್ತದೆ. ಇದು ವಿದ್ಯಾರ್ಥಿಗಳು 
ಗಣಿತದ ಕಡೆಗೆ ಸಕಾರಾತ್ಕಕ ಭಾವನೆಯನ್ನು ಹೊಂದಿ ಕಲಯುವಲ್ಲ 
ಹೆಚ್ಚು ತೊಡಗಿರುವ ತಲ್ಲೀನ ಕಲಕಾರ್ಥಿಗಳಾಗಲು 
ಕಾರಣವಾಯುತು. 


ಆಸಕ್ತಿದಾಯಕ ವಿಚಾರವೆಂದರೆ. ಶಿಕ್ಷಕರು ವಿದ್ಯಾರ್ಥಿಗಳ 
ತಪ್ಪುಗಳ ಮೇಲೆ ಕ್ರಿಯಾಶೀಲರಾಗಿದ್ದಾಗ, ಇವೆಲ್ಲವನ್ನು 
ವಿದ್ಯಾಧ್ಥಿಗಳ ಚಿಂತನೆಂ೫ತ್ತ ಒಂದು ಕಿಟಕಿಂಶಾಗಿ 
ಗಮನಿಸತೊಡಗಿದಾಗ, ಶಿಕ್ಷಕರು ಕೂಡಾ ವಿಷಯಗಳು ಮತ್ತು 
ವಿದ್ಯಾರ್ಥಿಗಳ ಕುರಿತಂತೆ ತಮ್ಮದೇ ಚಿಂತನೆಯತ್ನ್ತಲೂ ಹೆಚ್ಚು 
ಜಾಗೃತರಾಗುತ್ತಾರೆ. ಕೆಲವೊಮೆ ಶಿಕ್ಷಕರು ಪ್ರಶ್ನೆಯನ್ನು ರೂಪಿಸುವ 
ವಿಧಾನದಿಂದಲೂ ತಪ್ಪುಗಳು ಸಂಭವಿಸಬಹುದೆಂದು ವಿದ್ಯಾರ್ಥಿ 
ತಪ್ಪುಗಳ ಮೂಲಗಳನ್ನು ವಿಶ್ಲೇಷಿಸುವಾಗ ಪ್ರೇರಣಾ ಅವರು 
ಕಂಡುಕೊಂಡರು. ಒಂದು ಪರೀಕ್ಷೆಯಲ್ಲ ಮಕ್ಷಳಗೆ ತಯಾರಿಸಿದ 
ಒಂದು ಪ್ರಶ್ನೆಯನ್ನು ಉತ್ತರಿಸಲು ತಮಗೇ ಕಷ್ಟವಾಯುತೆಂದು 
ಅವರು ಕಂಡುಕೊಂಡರು! ಮೈಕೆಲ್‌ ವೈಯಕ್ತಿಕ ವಿದ್ಯಾರ್ಥಿಗಳ ಬಗ್ಗೆ 
ತಮ್ಮ ಕಲ್ತತ ಭಾವನೆಗಳನ್ನು ಅರಿತರು ಮತ್ತು ತಮ್ಮ ಕ್ರಿಯಾ 
ಸಂಶೋಧನೆಯ ಪ್ರಕ್ರಿಯೆಯ ಹಾದಿಯಲ್ಲ ಈ ಭಾವನೆಗಳ ಬಗ್ಗೆ 
ಪರಿಪೀಅಸಿ ಪುನರ್‌ ನಿರ್ಧಾರಣಿ ಮಾಡಲು ಕಲಅತರು. ತಮ್ಮ 
ಸಂಶೋಧನೆಯ ಕೊನೆಯಲ್ಲ ತಮ್ಮ ಇಂದ್ದಿಷ್‌ ಭಾಷೆಯ ಬಳಕೆ 
ಸುಧಾರಿಸಿತೆಂದು ಅವರಿಗೆ ಅನಿಸಿತು. 


ಕಲಕೆಯ ಗುರಿಗಳನ್ನು ಸಾಧಿಸಲು ಒಟ್ದಾಗಿ ಕೆಲಸ ಮಾಡುತ್ತಿದ್ದಂತೆ 
ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮನಸ್ಸಿನಲ್ಲ ಏನು ನಡೆಯುತ್ತಿದೆ 
ಎಂಬುದರ ಬಗ್ಗೆ ಪುಸ್ತಕದ ಪ್ರತಿಯೊಂದು ಅಧ್ಯಾಯವು ಬಹಳಷ್ಟು 
ಹೇಳುತ್ತದೆ. ಈ ಪುಸ್ತಕವು ವಿದ್ಯಾರ್ಥಿಗಳಗೆ ಅರಿವಿನ ಬಗ್ಗೆ ಅರಿವು 
ಮೂಡಿಸುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಮತ್ತು 
ಮೌಲ್ಯೀಕರಿಸಲು ಸಹಾಯ ಮಾಡುವ ತಂತ್ರಗಳನ್ನು ಹೇಗೆ ಶಿಕ್ಷಕರು 
ರೂಪಿಸಿದರು ಎಂಬುದನ್ನು ವಿವರಿಸುತ್ತದೆ. ಈ ಪ್ರಯತ್ನದ ಮೂಲಕ 
ಕೊನೆಗೆ ಹೇಗೆ ತಾವು ಹೆಚ್ಚಿನ ತಿಳುವಳಆಕೆಂಲೊಂದಿಗೆ 
ಕ್‌ಅಂರಂಬಹದ್‌ಾು, ತಪ್ಟುಗ್‌ಳು ನಾಜಿಕ್‌ಪ'ಡ್‌ಾವು 
ಸಂಗತಿಯಾಗಿರಬೇಕಾಗಿಲ್ಲ. ತಾವೇ ಸ್ರತಃ ತಮ್ಮ ತಪ್ಪುಗಳನ್ನು 
ಕಡಿಮೆ ಮಾಡಬಹುದು ಎಂಬುದನ್ನು ವಿದ್ಯಾಧ್ಥಿಗಳು 
ಅರಿತುಕೊಳ್ಳಲು ಪ್ರಾರಂಭಸಿದರು. ವಿದ್ಯಾರ್ಥಿಯು ಪ್ರಗತಿ 
ಸಾಧಿಸುತ್ತಿದ್ದಂತೆ ತಪ್ಪುಗಳ ಗತಿಯು ಮೇಲಕ್ಕೆ ಹೋಗುತ್ತಿರುವಂತೆ 
ಕಾಣುವುದು ಸಾಮಾನ್ಯ ನಿರೀಕ್ಷೆಯೆಂದು ಭಾಸವಾಗುವುದು. ಆದರೆ, 
ಇದನ್ನೇ ಒಬ್ಬ ವಿದ್ಯಾರ್ಥಿಯಲ್ಲ ಮೈಕೆಲ್‌ ಗಮನಿಸಿದ ವಿಷಯ. ಆ 
ಹುಡುಗ ತನ್ನ ಬರಹದ ಬಗ್ದೆ ಹೆಚ್ಚು ಭರವಸೆ ಹೊಂದಿ ಸರಳ 
ಬರಹಕ್ಕಿಂತ ಸಂಕೀರ್ಣ ವಾಕ್ಯಗಳನ್ನು ರಚಿಸಲು ಬಹಳ ವಿಸ್ತೃತ 
ಶಬ್ದಕೋಶವನ್ನು ಬಳಸಲು ಪ್ರಾರಂಭಸಿದನು. ಆಗ ಅವರು ಈ 
ವಿದ್ಯಾರ್ಥಿಯ ಹೆಚ್ಚದ ತಪ್ಪಿನ ಸಂಖ್ಯೇಯು ಪ್ರಗತಿಯ ಗುರುತು 
ಎಂಬ ತೀರ್ಮಾನಕ್ಕೆ ಸರಿಯಾಗಿಯೇ ಬಂದರು. 


ಪುಸ್ತಕದ ಮುಕ್ತಾಯದ ಅಧ್ಯಾಯವು ಕೆಲವು ಸಂಬಂಧಿತ 
ಸಾಹಿತ್ಯದ ಬಗ್ಗೆ ಒಂದು ಅವಲೋಕನವನ್ನು ಹೊಂದಿದ್ದು. ಆದರೆ 
ಅದಕ್ಕಿಂತಲೂ ಮುಖ್ಯವಾಗಿ, ಹೆಚ್ಚನ ಶಿಕ್ಷಕರು ಸಂಶೋಧಕರಾಗಲು 
ಪ್ರೋತ್ಹಾಹಿಸುವ ಮತ್ತು ವಿದ್ಯಾರ್ಥಿಗಳು ಚಿಂತನಶೀಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಕಲಕಾರ್ಥಿಗಳಾಗಲು ನೆರವಾಗುವಂತೆ ವಿವಿಧ ಮಾರ್ಗಗಳನ್ನು 
ಹುಡುಕುವ ಒಂದು ಪ್ರಯತ್ನವಾಗಿದೆ. ಹೆಚ್ಚಿನ ಪ್ರಾವೀಣ್ಯತೆ ಮತ್ತು 
ಆಳವಾದ ಕಲಕೆಯತ್ವ್ತ ತಪ್ಪುಗಳು ಮೆಚ್ಣಲ ಕಲ್ಲುಗಳಾಗುವಂತೆ 
ಒಂದು ಆರೋಗ್ಯಕರ ಕಲಕಾ ವಾತಾವರಣಕ್ಷೆ ಅಗತ್ಯವಿರುವ 
ಸನ್ನಿವೇಶಗಳನ್ನು ಈ ಅಧ್ಯಾಯವು ಸ್ಪಷ್ಟವಾಗಿ ತಿಅಸುತ್ತದೆ. 


ಅಂತಹ ಒಂದು ಕಾರ್ಯವನ್ನು ನಿರ್ವಹಿಸಲು ಪ್ರಮುಖ ಪೂರ್ವಭಾವಿ 
ಸ್ಥಿತಿಯೆಂದರೆ, ತಪ್ಪುಗಳನ್ನು ನೋಡಿ ಅವಮಾನಿಸದೆ ಅಥವಾ 
ದೂಷಿಸದೆ ಅವುಗಳನ್ನು ಗುರುತಿಸಿ ವಿಶ್ಲೇಷಿಸುವ ಒಂದು 
ವಾತಾವರಣವನ್ನು ಸೃಷ್ಟಿಸುವುದು. ಇಷ್ಟೇ ಅಲ್ಲದೇ, ಈ ಅಧ್ಯಾಯವು 
ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳುವ ಹಂತಗಳನ್ನೂ ಸಹ 
ತಿಆಸುತ್ತದೆ ಮತ್ತು ಈ ಪುಸ್ತಕದಲ್ಪ ಪ್ರತಿಯೊಬ್ಬ ನಾಲ್ವರು ಶಿಕ್ಷಕರು 
ಕೈಗೊಂಡ ಕಾರ್ಯ ವಿಧಾನದ ಕುರಿತ ತು೦ಬಾ ಉಪಯುಕ್ತವಾದ ಗತಿ 
ನಕ್ಷೆಗಳನ್ನು ಒದಗಿಸಲಾಗಿದೆ. 


ಒಲ್ಲಾರೆಯಾಗಿ, ಈ ಪುಸ್ತಕವು ಬಹುವಾಗಿ ಪನಿದಬಹುದಾದ 
ಮುಸ್ತಕವಾಗಿದ್ದು, ಈ ಬಣ್ಣೆ ವಿಚಾರಿಸುತ್ತಿರುವ ಭಾರತೀಯ 


ಶಿಕ್ಷಕರಿಗಾಗಿ ಸೀಮಿತ ಪ್ರತಿಗಳು ಲಭ್ಯವಿವೆ. ಮಕ್ಕಳು ಪದೇಪದೇ 
ಏಕೆ ಒಂದೇ ರೀತಿಯ ತಪ್ಪುಗಳನ್ನು ಮಾಡುತ್ತಾರೆ? ಹೆಚ್ಚಿನ 
ಸಂಖ್ಯೇಯ ವಿದ್ಯಾರ್ಥಿಗಳಂದ ಒಂದೇ ತಪ್ಪು ಏಕಾಗುತ್ತದೆ? ಈ 
ತಪ್ಪಗಳ೦ಂದ ನಾವು ಏನನ್ನು ಕಅಯಬಹುದು? ಉತ್ತಮವಾಗಿ 
ಕಲಅಯಲು ನಾವು ಮಕ್ಷಳಗೆ ಹೇಗೆ ಸಹಾಯ ಮಾಡಬಹುದು? ಈ 
ನಿಟ್ಟಿನಲ್ಲ ಪುಸ್ತಕವು ಬಹಳ ಮೌಲ್ಯೂಯುತವಾದದ್ದು. ತಮ್ಮ ಹಿಂದಿನ 
"ರಿಫ್ಲೆಕ್ಟಿವ್‌ ಟೀಚರ್‌' ಎಂಬ ಪುಸ್ತಕದ ಸಾರವನ್ನೇ ಇಲ್ಲ ನೀರಜ 
ರಾಘವನ್‌ ಮುಂದುವರೆಸಿದ್ದಾರೆ. ಕಲಕಾರ್ಥಿಗಳು ಕೂಡ ಹೇಗೆ 
ಚಿಂತನಶೀಲರಾಗುವಂತೆ ಪ್ರೋತ್ಸಾಹಿಸಲು, ಚಿಂತನಶೀಲ ಕಲಕೆಯ 
ವ್ಯಾಪ್ತಿಯನ್ನು ಹೇಗೆ ವಿಸ್ತರಿಸಬಹುದೆಂದು ಇಲ್ಲ ನಮಗೆ ಬಹಳ 
ಸಮೃದ್ಧವಾದ ವಿವರಣಿಯನ್ನು ನೀಡಲಾಗಿದೆ. 


ಖಂಡಿತವಾಗಿ ಇದು ಕಪಾಟನಲ್ಲಟ್ಟು ಧೂಳು ಸೇರಲು ಬಡುವಂಥ 
ಮಸ್ತಕವಲ್ಲ. ಇದನ್ನು ವ್ಯಾಪಕವಾಗಿ ಹಿದಖೇಕಾಗಿದೆ, ತರಗತಿಗಳಲ್ಲ 
ಮತ್ತು ಶಿಕ್ಷಕರ ಕೊಠಡಿಗಳಲ್ಲ ಚರ್ಚಿಸಬೇಕಾಗಿದೆ. ತನ್ಮೂಲಕ 
ಹೆಚ್ಚುಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪರಸ್ಪರರ 
ಮನೋಲೋಕವನ್ನು ಪ್ರವೇಶಿಸುವಂತಾಗಬೇಕಾಗಿದೆ. 


*Learning from Errors Annual Review of Psychology, Vol. 68:465-489 (Volume publication date January 2017) First published online as a Review in 
Advance on September 14, 2016 https://doi.org/10.1146/annurev-psych-010416-044022) 


ಶೀರ್ಷಿಕೆ: 


ಲೇಖಕರು: 


The Reflectve Learner: 
Seeing ‘Missed Takes’ in Mistakes 


ನೀರಜ ರಾಘವನ್‌ 


ಪೇಪರ್‌ಬ್ಯಾಕ್‌: 

186 ಪುಟಗಳು 

ಪ್ರಕಾಶಕರು: 

ನೋಟಸನ್‌ ಪ್ರೆಸ್‌: 1 ಸಂಪುಟ 
(14 ನವೆಂಬರ್‌ 2೭೦1೨) 
ಭಾಷೆ: 

ಇಂದ್ದಿಷ್‌ 

ISBN-10: 

164678801 ಎಕ್ಸ್‌ 


ISBN-13: 
Compiled & Edited by Neeraja Raghavan 978-1646788019 


Foreword Kamala V Mukunda 


ಳೆ 


Noton Press.com ಮತ್ತು AಿMzoಗn.nನಲ್ಪ ಲಭ್ಯ 


ಮಾನವನ ಒಳತು ಅಥವಾ ಯೋಗಕ್ಷೇಮ ಮತ್ತು ಅದನ್ನು ಉತ್ತೇಜಸುವ ಅಥವಾ ಹಾನಿ ಮಾಡುವಲ್ಲ ಶಿಕ್ಷಣದ ಪಾತ್ರದ ವಿಷಯಗಳು 
ಇಂದಿರಾರವರ ಆಳವಾದ ಕಾಳಜಯ ವಿಷಯಗಳು. ಮಾನವ, ಮಾನವೇತರ ವಸ್ತು ಪ್ರಪಂಚದ ಪರಿಸರ ವ್ಯವಸ್ಥೆಯಲ್ಲ ಎಲ್ಲ ಪಾಲುದಾರರ 
ನಡುವೆ ಪರಸ್ಪರ ದೃಢೀಕರಿಸುವ ಮತ್ತು ನಿರಂತರತೆಯ ಒಂದು ಜಾಲವಾಗಿ ಅವರು ಯೋಗಕ್ಷೇಮವನ್ನು ಅರ್ಥೈಸುತ್ತಾರೆ. ಶಿಕ್ಷಕರಾಗಿ 
ಮತ್ತು ಕಅಕಾ ಶಿಕ್ಷಕರಾಗಿ ಅವರ ಕಾರ್ಯವು ಶಿಕ್ಷಣದ ಪ್ರಕ್ರಿಯೆಗಳ ಬಧ್ಧೆ ಆಕವಾದ ಪ್ರಶ್ನೆಯನ್ನು ಕೇಕಲು ಪ್ರೇರೇಪಿಸಿತು ಮತ್ತು ಇದರಿಂದ 
ಅವರು ಪೂರ್ಣಾ ಅರ್ನಿಂ೦ಗ್‌ ಸೆಂಟರ್‌ ಎಂಬ ಒಂದು ಪರ್ಯಾಯ ಶಾಲೆಯನ್ನು ಪ್ರಾರಂಭಸಲು ಕಾರಣವಾಯುತು. ಇಂದಿರಾರವರು 
ಜನವರಿ 2೦೭೦ರಲ್ಲ ಅಜೀಮ್‌ ಪ್ರೇಮ್‌ಜ ವಿಶ್ವವಿದ್ಯಾಲಯದಿಂದ ನಿವೃತ್ತರಾದರು. ಈಗ ಅವರು ತಮ್ಮ ಪೂರ್ಣಾ ಸಂಸ್ಥೆಯಲ್ಲ 
ಸಕ್ರಿಯವಾಗಿ ನಿರತರಾಗಿದ್ದಾರೆ. ಇಂದು ಅವರ ಹಲವಾರು ಶೈಕ್ಷಣಿಕ ಮತ್ತು ಜನಪ್ರಿಯ ಲೇಖನಗಳು ಪ್ರಕಟವಾಗಿವೆ. ಅವರನ್ನು 
indira502@gmail.com ನಲ್ತ ಸಂಪರ್ಕಿಸಬಹುದು 


ಅನುವಾದ: ಹೇಮಾದೇವಿ ಜ ಎನ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


